(A 


ಸಲ್ಲಿಸ 
ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ" 


ಎಎ.ಪದಸ್ಯರೆ ಹೆಸರೂ 


ಉತ್ತರಿಸಬೇಕಾದ ದಿನಾ೦ಕ 
ಉತ್ತರಿಸಬೇಕಾದ ಸಚಿವರು 


1008 (1152) 


ಎ ಶ್ರಿಟನ ಸ್‌ ನಾನರಾಜ್‌ ಸ ಂಡೆಲಲನಾಗರರ ಚ: ಎಲವ: 


(ಸ್ಲಳೀಯ ಸಂಸ್ಥೆಗಳ ಕ್ಲೇತು) 
21.09.2021 
ನಗರಾಭಿವೃದ್ಧಿ ಸಚಿವರು 


ಣಿ 


ಊ ಶ್ನೆ 


ಉತ್ತರ 


ಮೈಸೂರು ದೇವರಾಜ 
ಡೌನ್‌ ಬಿಲ್ಲಿಂಗ್‌ ಗಳನ್ನು 
ಪಾರಂಪರಿಕ ಕಟ್ಟಿಡಗಳೆ೦ದು 
ಗುರುತಿಸಲಾಗಿದೆಯೇ ? 


ಮಾರುಕಟ್ಟೆ ಮತ್ತು ಲ್ಯಾಂಡ್ಸ್‌ |. 


ಹೌದು. 


--ಮೈಸೂರು-ನ೦ಜನಗೂಡು. ಮಹಾಯೋಜನೆ ॥ - 
2031 ರಲ್ಲಿ' ಪಟ್ಟಿ ಮಾಡಿರುವ ಪ್ರಕಾರ ದೇವರಾಜ 
ಮಾರುಕಟ್ಟೆ ಹಾಗೂ ಲ್ಯಾನ್ಸ್‌ಡೌನ್‌ ಕಟ್ಟಿಡಗಳನ್ನು 
ಪಾರಂಪರಿಕ ಕಟ್ಟಿಡಗಳೆ೦ಂದು ಘೋಷಿಸಲಾಗಿದೆ. | 


"'ಭದ್ರಪಡಿಸಲಾಗುವುದೇ;” 


ಈ ಎರಡು: - ಕಟ್ಟಡಗಳನ್ನು 


ಈಗಿರುವ 
ನವೀಕರಿಸಿ, 


ರೀತಿಯಲ್ಲಿಯೇ 


ಅಥವಾ ದೇವರಾಜ 
ಮಾರುಕಟ್ಟೆಯನ್ನು 
ಪೂರ್ಣವಾಗಿ 
ಮಾಡಿ 
ನಿರ್ನ್ಮಿಸಲಾಗುವುದೆಿ; 
ವಿಷಯಗಳಲ್ಲಿ 
ಯಾವ 
ತೆಗೆದುಕೊಂಡಿದೆ; 


ಡೆಮಾಲಿಷ್‌ 
ಹೊಸದಾಗಿಯೇ 
ಈ 
ಸರ್ಕಾರ 
ತೀರ್ಮಾನ 


~~~ ಮೈಸೂರಠು - 


“ಮಹಾಸಗರಠ “ಪಾಲಿಕೆ: 
ಪಾರಂಪರಿಕ ಕಟ್ಟಿಡಗಳು ಮತ್ತು ವೃತ್ತಗಳ 
ಅಭಿವೃದ್ಧಿಗಾಗಿ ಮಾನ್ಯ ಮುಖ್ಯಖಯಂತ್ರಿಗಳು 2014-15ನೇ 


ಸಾಲಿನಲ್ಲಿ ಮಂಜೂರು. . ಮಾಡಿರುವ....ರೂ10೦.... 


ಕೋಟಿಗಳ ವಿಶೇಷ ಅನುದಾನದಲ್ಲಿ ಲ್ಯಾನ್ಸ್‌ಡೌನ್‌ 
ಬಿಲ್ಲಿಂಗ್‌ ಹಾಗೂ ದೇವರಾಜ ಮಾರುಕಟ್ಟೆ 
ಕಟ್ಟಡಗಳನ್ನು ಅಬಿವೃದ್ಧಿಪಡಿಸುವೆ ಕಾಮಗಾರಿಯನ್ನು 
ಕೃಗೊಳ್ಳಲಾಗಿರುತ್ತದೆ. ಆದರೆ ದಿನಾಂಕ: 28-08-2016 
ರಂದು ದೇವರಾಜ ಮಾರುಕಟ್ಟೆಯ ಉತ್ತರ ಬಾಗು. 
ಕುಸಿದುಬಿದ್ದ ಕಾರಣ ಅಂದಿನ ಮಾನ್ಯ 
ಮುಖ್ಯಮಂತಿಗಳು ದಿನಾ೦ಕ: 30-08-2016 ರಂದು ಸ್ಥಳ 
ಪರಿಶೀಲನೆ ನಡೆಸಿ, ಟಾಸ್ಕ್‌ ಫೋರ್ಸ್‌ ಕಮಿಟಿಯ ವರದಿ 
ಪಡಿದು,, ವರದಿ ಬಂದ ನಂತರ ಕಾಮಗಾರಿಗಳನ್ನು 
ಕೈಗೊಳ್ಳಲು ಸೂಚಿಸಿರುವ ಕಾರಣ ಕಾಮಗಾರಿಗಳನ್ನು 
ಸ್ಥಗಿತಗೊಳಿಸಬಲಾಗಿರುತ್ತದೆ. 

ಮುಂದುವರೆದು, ದೇವರಾಜ ಮಾರುಕಟ್ಟೆಯ 
ಹಾಲಿ ಕಟ್ಟಡವನ್ನು ತೆರವುಗೊಳಿಸಿ, ಹಾಲಿ ಇರುವ 
ಕಟ್ಟಿಡದ ಎತ್ತರಕ್ಕೆ ಸೀಮಿತವಾಗಿ ಪ್ರಸ್ತುತ ಪಾರಂಪರಿಕ 
ಶೈಲಿಯ ವಿನ್ಯಾಸದಂತೆ ಹಾಗೂ ಮಾದರಿಯಲ್ಲಿ 
ಹೊಸದಾಗಿ ಪುನರ್‌ನಿರ್ಮಾಣ ಮಾಡಲು ಮೈಸೂರು 
ನಗರದ ವಿಶೇಷ ಪಾರಂಪರಿಕ ಸಮಿತಿ ಹಾಗೂ ಕೌನ್ಸಿಲ್‌ 
ಸಭೆಯು ತೀರ್ಮಾನಿಸಿರುವುದರಿಂದ ಅದರಂತೆ 
ಪ್ರಸ್ತಾವನೆ ಸ್ಲೀಕೃತವಾಗಿದ್ದು, ಪರಿಶೀಲನೆ 
ಹಂತದಲ್ಲಿರುತ್ತದೆ. 


ಏತನ್ಮಧ್ಯೆ, ದಿನಾ೦ಕ 10.12.2019 ರಂದು ನಡೆದ 
ಮೈಸೂರು ನಗರದ ವಿಶೇಷ ಪಾರಂಪರಿಕ 'ಸಮಿತಿ 
ಸಭೆಯ ತೀರ್ಮಾನದ ಹಾಗೂ ದಿನಾ೦ಕ 30.01.2020 
ರಂದು ನಡೆದ ಮೈಸೂರು ಮಹಾನಗರ ಪಾಲಿಕೆಯ 
ಸಾಮಾನ್ಯ ಕೌನ್ಸಿಲ್‌ ಸಭೆಯ ತೀರ್ಮಾನದ ವಿರುದ್ದ ಶ್ರೀ 
ಶ್ರೀಜಯ್‌ ದೇವರಾಜ ಅರಸು ಮತ್ತಿತರರು ಮಾನ್ಯ ಉಚ್ಚ 
ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದು, ದಿನಾಂಕ 
02.07.2021 ರ ವಿಚಾರಣೆಯಲ್ಲಿ, ಮಾನ್ಯ 
ನ್ಯಾಯಾಲಯವು ನೀಡಿರುವ ಸೂಚನೆಯಸ್ವಯ ಸದರಿ 
ಪ್ರಸ್ತಾವನೆಯನ್ನು ಮತ್ತೊಮ್ಮೆ ವಿಶೇಷ ಪಾರಂಪರಿಕ 
ಸಮಿತಿ ಮಂಡಿಸಿ, ಮರುಪರಿಶೀಲಿಸಿ ವರದಿ ಸಲ್ಲಿಸುವಂತೆ 
ಜಿಲ್ಲಾಧಿಕಾರಿ, ಮೈಸೂರು ಜಿಲ್ಲೆ ಇವರಿಗೆ ದಿನಾಂಕ 
04.08.2021ರ ಸರ್ಕಾರದ ಪತ್ರದಲ್ಲಿ ಸೂಚಿಸಲಾಗಿದೆ. 

ಲ್ಯಾನ್ಸಡೌನ್‌ ಕಟ್ಟಡವನ್ನು ನವೀಕರಣ 
ಗೊಳಿಸಬೇಕೆ ಅಥವಾ ಪುನರ್‌ನಿರ್ಮಾಣ ಮಾಡಬೇಕೆ 
ಎಂಬ ಬಗ್ಗೆ ಸೂಕ್ತ ನಿರ್ಣಯಕ್ಕಾಗಿ ವಿಶೇಷ ಪಾರಂಪರಿಕ 
ಸಮಿತಿಯ ಮುಂದೆ ಮಂಡಿಸುವ ಹಂತದಲ್ಲಿದೆ. : 


ಇ) | ಲ್ಯಾಂಡ್‌ ಡೌನ್‌ ಕಟ್ಟಿಡದ 
ಮುಂದಿನ ತಾತಯ್ಯ 
ಪಾರ್ಕನ್ನು 


ಪ್ರಸ್ತುತ ಕೋವಿಡ್‌ ಕಾರಣದಿಂದಾಗಿ ಪಾಲಿಕೆಗೆ 
ಬರಬೇಕಾದ ಆದಾಯವು ಕಡಿಮಯಾಗಿರುವುದರಿಂದ 
ಮುಂದಿನ ದಿನಗಳಲ್ಲಿ ಅನುದಾನದ ಲಭ್ಯತೆಯ ಮೇರೆಗೆ 


ಆಧುನೀಕರಣಗೊಳಿಸಲು ಕುಮ 


ತೆಗೆದುಕೊಳ್ಳಲಾಗುವುದೇ? 


ತಾತಯ್ಯ ಪಾರ್ಕನ್ನು ಆಧುನೀಕರಣಗೊಳಿಸಲು ಕ್ರಮ 


ನಅಇ 94 ಎಸಿಎಂ೦ 2021 (ಇ) 


ಕೈಗೊಳ್ಳಲಾಗುವುದು. 
ಮ ವರಾಜ) ' 


ನಗರಾಭಿವೃದ್ಧಿ ಸಚಿವರು 


